ಪೋಡಿ ಮುಕ್ತ ಗ್ರಾಮ ಮಾಡುವ 
ಯೋಜನೆಯು ಯಾವ ಹಂತದಲ್ಲಿದೆ; 
2018-19ನೇ ಸಾಲಿನಿಂದ 2020-21ನೇ 
ಸಾಲಿನ ಅವಧಿಯಲ್ಲಿ ಬಾಗಲಕೋಟೆ 
ಜಿಲ್ಲೆಯಲ್ಲಿನ ಯಾವ ಯಾವ 
ಭಾಗಗಳಲ್ಲಿ ಈ ಯೋಜನೆಯನ್ನು 
ಜಾರಿಗೊಳಿಸಲಾಗಿದೆ; 


ಮೋಜಿಣಿ ಹಾಗೂ ಪೋಡಿಗಾಗಿ ಬಾಕಿ 
ಇರುವ ಪ್ರಕರಣಗಳ ಸಂಖ್ಯೆ ಎಷ್ಟು; 
ಎಷ್ಟು ದಿನಗಳಿಂದ ಬಾಕಿ ಉಳಿದಿರು 


ತ್ತದೆ; ವಿಳಂಬಕ್ಕೆ ಕಾರಣಗಳೇನು; |. 


(ತಾಲ್ಲೂಕುವಾರು ವಿವರ ಒದಗಿಸುವುದು) 


ಬಾಗಲಕೋಟೆ ಜಿಲ್ಲೆಯ ಎಲ್ಲಾ 7 ವಿಧಾನ ಸಭಾ ಕ್ಲೇತ್ರ 
ವ್ಯಾಪ್ತಿಯ 6 ತಾಲ್ಲೂಕುಗಳಲ್ಲಿ ಪೋಡಿ ಮುಕ್ತ ಗ್ರಾಮ ಯೋಜನೆ 
ಯನ್ನು ಪ್ರಾರಂಭಿಸಲಾಗಿತ್ತು ಅದರಂತೆ ಜಿಲ್ಲೆಯ ಒಟ್ಟು 610 
ಗ್ರಾಮಗಳ ಹೈಕ 590 ಗ್ರಾಮಗಳಲ್ಲಿ ಈ ಯೋಜನೆಯನ್ನು 
'ಜಾರಿಗೊಳಿಸ್ಸಿ ಒಟ್ಟು 60476 ಬ್ಲಾಕಗಳ ಅಳತೆ ಮತ್ತು ದುರಸ್ತಿ 
ಕಾರ್ಯ ಪೂರೈಸಿ ಏಕ ಮಾಲಿಕತ್ವದ ಪಹಣಿಗಳನ್ನು ಸೃಜಿಸುವ 
ಮೂಲಕ ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನು ಯಶಸ್ಥಿ ಯಾಗಿ 
ಪೂರ್ಣಗೊಳಿಸಲಾಗಿದೆ. ಉಳಿದಂತ ಗ್ರಾಮಗಳಲ್ಲಿ ಆಲಮಟ್ಟಿ 
ಜಲಾಶಯದ” ಮುಳುಗಡೆ ಕಾರಣ ಅಳತೆಗೆ ಅರ್ಹ 
ಬ್ಲಾಕಗಳಿಲ್ಲದಿರುವುದರಿಂದ ಮತ್ತು 2 ಗ್ರಾಮಗಳಲ್ಲಿ ರೈತರ 
ಅಸಹಕಾರದ ಕಾರಣ ಅಳತೆ ಕಾರ್ಯ ಪೂರೈಸಿರುವುದಿಲ್ಲ. 

.. ಬಾಗಲಕೋಟೆ ' ಜಿಲ್ಲೆಯಲ್ಲಿ ಮೋಜಿಣಿ ವ್ಯವಸ್ಥೆಯಡಿ 
ಮೋಜಿಣಿ ಮತ್ತು ಪೋಡಿಗಾಗಿ 8555 ಅರ್ಜಿಗಳು ಬಾಕಿಯಿರುತ್ತವೆ. 
ಬಾಗಲಕೋಟಿ ಜಿಲ್ಲೆಯಲ್ಲಿ ಮೋಜಿಣಿ ಹಾಗೂ ಫೋಡಿಗಾಗಿ 

ಬಾಕಿಯಿರುವ ಅರ್ಜಿಗಳ ತಾಲೂಕುವಾರು ವಿವರ. 


EN SS FONE CS SY 
ECT NON ENN E TASES 
NEN ENN 


759 
| 663 | 
12 [358 | 
55 | 


Te Tse ss 3 
Ts [7s 


DE 
[_ 19650 | 


| ಮೂಲ ಭೂದಾಖಲೆಗಳು/ಕಂದಾಯ ದಾಖಲೆಗಳು ಶಿಥಿಲ ' 


'| ಅಳತೆ" ವೇಳೆ ಗಡಿ ಮತ್ತು ಹಕ್ಕಿನ ಕುರಿತು ತಕರಾರು 


- (8): ಭವಿಕ8ಸ"ಹುರಿತು: 'ಪ್ಯಾಯಾಲಯದಲ್ಲಿ ವಿವಾದಗಳಿರುವುದ 
"ರಂಡಿ" ಇತ್ಯಾದಿ ಕಾರಣಗಳೆಂದ ಪೋಡಿ ಪ್ರಕರಣಗಳ ವಿಲೇವಾರಿ 
|ಯಲ್ಲಿ ವಿಳಂಬಬಾಗಿರುತ್ತದೆ. 


ಫೋಡಿ ಪ್ರಕರಣಗಳ ವಿಲೇವಾರಿ ವಿಳಂಬಕೆ, ಕಾರಣಗಳು 

| 1ಜಮೀವಿನ' ಆಕಾರಬಂದು ಮತ್ತು ಪಹಣಿಗಳಲ್ಲಿ: ದಾಖಲಾಗಿ 
ರುಷ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಹಾಗೂ ಪಹಣಿಯ ಕಾಲಂ 3 ಮತ್ತು 
9 ರೆಲ್ಗೆರುವ ಕ್ಲೇತ್ರದಲ್ಲಿ ವ್ಯತ್ಯಾಸ 

(2.ಸರ್ಕಾರದ ಸೂಚನೆಗಳನ್ನ್ವಯ ಭೂಮಂಜೂರಾತಿ ಪ್ರಕರಣ 
ಗಳಲ್ಲಿ ನಮೂನೆ 1 ರಿಂದ 5 ಭರ್ತಿ ಮಾಡ ಬೇಕಾಗಿದ್ದ ಈ ವೇಳೆ 
ಮಂಜೂರಾತಿ ದಾಖಲೆಗಳು ಸರಿಯಾಗಿ ಲಭ್ಯವಾಗದೇ ಇರುವುದ 
ರಿಂದ 


ವಾಗಿರುವುದನ್ನು ಪುನರ್‌ ನಿರ್ಮಾಣ ಮಾಡಲು ಹೆಚ್ಚಿನ 
ಕಾಲಾವಲಾಶ ಬೇಕಾಗುವುದು 
(4. ಭೂಮಂಜೂರಾತಿ ಪ್ರಕರಣಗಳಲ್ಲಿ ಮಂಜೂರಿಯಂತೆ ಮತ್ತು | 
ಅನುಭವದಂತೆ ಕ್ಷೇತ್ರದಲ್ಲಿ ವ್ಯತ್ಯಾಸ ಮತ್ತು ಸರ್ವೆ ನಂಬರನಲ್ಲಿ 
ವ್ಯತ್ಯಾಸವಿರುವುದರಿಂದ 

6) ಶೂಮಂಜೂರಾತಿ ಪುಕರಣಗಳಲ್ಲಿ ಜಮೀನಿನ ಆಕಾರ ಬಂದಿನ 
ವಿಸೀರ್ಣಕ್ಕಿಂತ ಹೆಚ್ಚಿನ ಕ್ಷೇತ್ರಕ್ಕೆ ಮಂಜೂರಿ ಆದೇಶ 
ಮಾಡಿರುವುದರಿಂದ. ಮಂಜೂರಿ ಆದೇಶ ಮತ್ತು ಪಹಣಿ 
ಸರಿಪಡಿಸುವಲ್ಲಿ ತೊಂದರೆ ಇರುವುದು, 

(8. ಅರ್ಜಿದಾರರು ಹಕ್ಕು ಹೊಂದಿರುವ ಮತ್ತು ಅನುಭವದ ಸನಂ ' 
"ಬೇರೆ ಚೇರೆಯಾಗಿರುವುದು 


ಉದ್ಯವಿಸುವುದರಿಂದ 


ಇ) ps 


[ಅವುಗಳನ್ನು ಇತ್ಯರ್ಥಗೊಳಿಸುವ 


ಉದ್ದೇಶವು ಸರ್ಕಾರದ ಗಮನದಲ್ಲಿ 
ದೆಯೆೇ ಇದಲ್ಲಿ, ಯಾವಾಗ ಇತ್ಯರ್ಥ 
ಗೊಳಿಸಲಾಗುವುದು? 


ಬಾಕ ಪೋಡಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಉದ್ದೇಶವು 
ಸರ್ಕಾರದ ಗಮನದಲ್ಲಿದೆ. 
ಫೋಡಿ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಸರ್ಕಾರ ಕೈಗೊಂಡ 
ಕ್ರಮಗಳು 

1) ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು 
ಕಂದಾಯ.ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ 
| ಪಿಕಂದಾಯ: ಇಲಾಖೆಯ ಅಭಿಲೇಖಾಲಯದ ಎಲ್ಲಾ ಕಡತ; 
' ಗಳನ್ನು" ಕ್ಯಾಟ್‌-ಲಾಗ್‌ ಮತ್ತು ಇಂಡೆಕ್ಲಿಂಗ್‌ ಮಾಡಲು ಸರ್ಕಾರ! 
ದಿಂದ ಸೂಚಿಸಲಾಗಿದೆ. | 
3) ಸರ್ಕರದ ಸೂಚನೆಯನ್ವಯ ನಮೂನೆ 1 ರಿಂದ 5 ಅನ್ನು | 
ಭರ್ತಿ ಮಾಡಲು ಅಗತ್ಯ ಸೂಚನೆ ಮತ್ತು ಮಾರ್ಗಸೂಚಿಗಳನ್ನು | 
ನೀಡಲಾಗಿದೆ. 
4) ಇಲಾಖೆಯಲ್ಲಿ ಅಳತೆ ಕೋರಿ ಸ್ನೀಕೃತವಾಗುವ ಎಲ್ಲಾ ಅರ್ಜಿ 
ಗಳನ್ನು ಮೋಜಿಣಿ ತಂತ್ರಾಂಶದ ಮುಖಾಂತರ ಆನ್‌.ಲೈನ್‌ ಸಲ್ಲಿ 
ಸ್ಮೀಕರಿಸಲಾಗುತ್ತಿದ್ದು ತಂತ್ರಾಂಶದ ಪ್ರತಿ ಹಂತ ದಲ್ಲಿಯೂ ೯೯೦ 


ಸಂಖ್ಯೆ: ಕಂಇ 17 ಎಸ್‌ಎಸ್‌ಸಿ 2021 


(ಸರದಿ ಸಾಲಿನಂತೆ ಅಳವಡಿಸಲಾಗಿದೆ, ಪ್ರಕರಣವು ಅಳತೆಗೆ 
ಯೋಗ್ಯವಾಗಿದ್ದಲ್ಲಿ ೯ಣ೦ (ಸರದಿ ಸಾಲಿನಂತೆ ಅಳತೆಗಾಗಿ 
ಭೂಮಾಪಕರಿಗೆ ತಂತ್ರಾಂಶದ ಮೂಲಕ ಆನ್‌.ಲೈನ್‌.ನಲ್ಲಿ ವಿತರಿಸ 
ಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ ನಂತರ ಭೂಮಾಪಕರು 
ಆನ್‌.ಲೈನ್‌ ನಲ್ಲಿ ಕಡತಗಳನ್ನು ಅಪ್‌ಲೋಡ್‌ ಮಾಡಲು ಹಾಗೂ 
ಅಪ್ಲೋಡ್‌ ಮಾಡಿರುವ ಕಡತಗಳ ಪರಿಶೀಲನೆ ಮತ್ತು ಅನುಮೋದ 
ನೆಯನ್ನು 'ಸಹ ಆಸ್‌.ಲೈನ್‌.ನಲ್ಲೇ ನಿರ್ವಹಿಸಲಾಗುತ್ತಿದೆ. 
ತಂತ್ರಾಂಶದ ಮುಖಾಂತರ, ಪ್ರಕರಣಗಳ ವಿಲೆವಾರಿಯಲ್ಲಿ 
ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದಂತೆ ಕೊ್ರಮವಹಿಸಲಾಗುತ್ತಿದೆ. 
5ನಿಡಿಯೋ ಸಂವಾದ ಮತ್ತು ವಿಭಾಗವಾರು ಅಧಿಕಾರಿಗಳ ಸಭೆ 
ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸೂಕ್ತ 
ಮಾರ್ಗದರ್ಶನ ಮತ್ತು ಸೂಚನೆ ನೀಡಲಾಗುತ್ತಿದೆ. 


1 ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 


ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರ ನ್ನು 
ನಿಯೋಜನೆ ಮಾಡಿ ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

7 ಸರ್ಕಾರದ ಸೂಚನೆಯಂತೆ 272 ಪರವಾನಗಿ ಭೂಮಾಪಕರ 
ಆಯ್ಕೆ ಕುರಿತು ಅಧಿಸೂಚನೆ ಹೊರಡಿಸಿ. ಅರ್ಜಿಗಳನ್ನು ಆಹ್ಮಾನಿ 
ಸಿದ್ದು, ಸಾಮಾಜಿಕ ಅಂತರ ಕಾಯುಕೊಂಡು ದಿನಾ೦ಕ 1-2-2021 
ಮತ್ತು 2/2/2021 ರಂದು: ಪರೀಕ್ಷೆಯನ್ನು ನಡೆಸಿ, ಅರ್ಹ ಅಭ್ಯರ್ಥಿ 
ಗಳನ್ನು ಆಯ್ಕೆ ಮಾಡಿ 4 ತಿಂಗಳ ತರಬೇತಿ ನೀಡಿ, ಅಂತಿಮ ಪರೀಕ್ಲೆ 
ಯಲ್ಲಿ ಉತ್ತೀರ್ಣರಾದವರಿಗೆ ಪರವಾನಗಿ ನೀಡಿ ರಾಜ್ಯದ ವಿವಿಧ 
ತಾಲ್ಲೂಕುಗಳಿಗೆ ಕಾರ್ಯ ನಿಯೋಜನೆ ಮಾಡಲಾಗುವುದು. 
ಇದರಿಂದ ಬಾಕಿ ಪ್ರಕರಣಗಳ ವಿಲೇವಾರಿ ಮಾಡಲು 
ಸಾಧ್ಯವಾಗುತ್ತದೆ 


- 


\ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


